ಕರ್ನಾಟಿಕ ವಿಧಾನ ಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1857(2151) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: 


ವಿಷಯ: 


ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ಸರ್ಕಾರಿ ಸಂಚಾರ ನಿಯಮಗಳಿಂದ ವಿನಾಯತಿ ಕುರಿತು 


(ಅ) ಬೆಂಗಳೂರು ನಗರದಲ್ಲಿ ಕೆಲವೊಂದು ಹಬ್ಬದ ದಿನಗಳಂದು ಮತ್ತು ಶುಕ್ರವಾರದಂದು 
ಸಂಚಾರಿ ನಿಯಮಗಳಿಂದ ವಿನಾಯತಿ ನೀಡುವ ಬಗ್ಗೆ ಆದೇಶವಾಗಿದೆಯೇ; 


(ಆ) ಬೆಂಗಳೂರು ನಗರದಲ್ಲಿ ಒಂದು ಧರ್ಮದ ಹಬ್ಬದ ದಿನದಂದು ಆ ಧರ್ಮದ ಯುವಕರು 
ದ್ವಿಚಕ್ರವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚಿನ ಜನರು ಪ್ರಯಾಣಿಸುತಿರುವುದು, ಇತರ ಧರ್ಮದ 
ಪ್ರಾರ್ಥನಾ ಸ್ಥಳದ ಬಳಿ ದೊಡ್ಡ ಧ್ವನಿಯಲ್ಲಿ ಕರ್ಕಶವಾದ ಹಾರ್ನ್‌ ಬಳಸುವುದು ಸರಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲಿ,ಸಲ ಇಂತಹವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಇ) ಬೆಂಗಳೂರು ನಗರದಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಶುಕವಾರದಂದು ಸಂಚಾರ 
ನಿಯಮ ಉಲ್ಲಂಘಿಸಿದ ಎಷ್ಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ; ಅದರಲ್ಲಿ ಇಬ್ಬರಿಗಿಂತ 
ಹೆಚ್ಚಿನ ಪ್ರಯಾಣಿಕರು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸಿ ನಿಯಮ ಉಲ್ಲಂಘಿಸಿರುವ 
ಪ್ರಕರಣಗಳು ಎಷ್ಟು; ವಿರುದ್ಧ ದಿಕ್ಕಿನಿಂದ ಪ್ರಯಾಣಿಸಿ ನಿಯಮ ಉಲ್ಲಂಘಿಸಿರುವ 
ಪ್ರಕರಣಗಳು ಎಷ್ಟು? 


